# 


ಕರ್ನಾಟಕ ವಿಧಾನ ಪರಿಷತ್ತು 


, | ಜಕ್ಕ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1102 
ಹಾಸ್ಯ ಸದಸ್ಥರ ಹರು ಕಟ ಶ್ರೀಕಂಕಾಗ್‌ಡ ಪದವೀಧರರ ಕತ 
. | ಉತ್ತರಿಸುವ ಸಚಿವರು ಉಪ ಮುಖ್ಯಮಂತ್ರಿಗಳು (ಉನ್ನತ ಶಿಕ್ಷಣ) 
ಉತ್ತರಿಸಬೇಕಾದ ದಿನಾಂಕ ನ್‌ 15-03-2021 
ಪಶ್ನೆ ಉತ್ತರ 
ಈ ರಾಜ್ಯದಲ್ಲಿರುವ ಒಟ್ಟು ರಾಜ್ಯದ ಉನ್ನತ. ಶಿಕ್ಷಣ ಇಲಾಖೆಯ ವ್ಯಾಪ್ತಿಯಡಿಯಲ್ಲಿ ಒಟ್ಟು 23 ವಿಶ್ವವಿದ್ಯಾನಿಲಯಗಳಿವೆ. 
ವಿಶ್ವವಿದ್ಯಾನಿಲಯಗಳ ಸಂಖ್ಯೆ ವಿಶ್ವವಿದ್ಯಾನಿಲಯಗಳಲ್ಲಿ ಮಂಜೂರಾದ ಹಾಗೂ | ಖಾಲಿ ಇರುವ ಬೋಧಕ/ಬೋಧಕೇತರ ಹುದ್ದೆಗಳ 
ಎಷ್ಟು ಇವುಗಳಿಗೆ | ವಿವರಗಳ ಈ ಕೆಳಕಂಡಂತಿರುತ್ತದೆ; 
ಮಂಜೂರಾದ ಒಟ್ಟು ks ಖಾಲಿ [ಮಂಜೂ ಪಾಠ] 
ಹುದ್ದೆಗಳ ಸಂಖ್ಯೆ ಎಷ್ಟು|| ಕ್ರ ಂಜೂರಾದೆ| ಎವ | ರುದ | ಇರುವ 
ಬ 6 |) ವಿಶ್ರವಿದ್ಯಾಲಯದ ಹೆಸರು ಬೋಧಕ 
ಇದರಲ್ಲಿ ಖಾಲಿ ಹುದ್ದೆಗಳ || ಸಂ. ಪ ಹುದ್ದೆ ಬೋಧಕ |ಬೋಧಕೇತ[ಬೋಧಕೇತ 
ಸಂಖ್ಯೆ ಎಷ್ಟು ಹುದ್ದೆ | ರಹುದ್ದೆ 2 ಹುದ್ದೆ 
1 | ವಿಜಯನಗರ ಶ್ರೀಕೃಷ್ಣದೇವರಾಯ 151 56 137 97 
| [ " | ವಿಶ್ವವಿದ್ಯಾಲಯ 
2 | ಕನ್ನಡ ವಿಶ್ವವಿದ್ಯಾಲಯ 73 17 234 7 
3] ರಾಣಿ ಚೆನ್ನಮ್ಮ ವಶ್ನವಿದ್ಯಾಲಯ 120 33 272 140 
4 | ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ 137 61 574 366 | 
5'1ಗುಲರ್ಗ ವಿಶ್ವವಿದ್ಯಾಲಯ pC EN 
6 | ಶಂಗಳರು ನಗರ SCE 
7 | ಕರ್ನಾಟಕ ಜಾನಪದ ವಿಶ್ಸನಿದ್ಯಾಲಯ 24 24 32 3 
8] ಅಕ್ಕಮಹಾದೇವಿ ಮಹಿಳಾ ನಶ್ವನಿದ್ಯಾಲಯ 103 | 36 Ki 173 ಪ 157 
9 | ತುಮಕೂರು ವಿಶ್ನನಿದ್ಯಾಲಯ 217 3 214 168 
10 | ದಾವಣಗೆರೆ ವಿಶ್ವವಿದ್ಯಾಲಯ 164 25 178 147 
ಗ | ಕುವೆಂಪು ವಶ್ಠನದ್ಯಾಲಯ "238 EE 596 275 
12 | ಮೈಸೂರು ವಿಶ್ವವಿದ್ಯಾಲಯ ನ 368 J B49 782 
A 13 | ಬೆಂಗಳೊರು ವಿಶ್ವವಿದ್ಯಾಲಯ 365 203 1383 338 
14 | ಕರ್ನಾಟಕ ರಾಜ್ಯ ಗಂಗೂಬಾಯಿ ಹಾನಗಲ್‌ 15 15 [2 8 
ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ 
ವಿಶ್ವವಿದ್ಯಾಲಯ | 
15 | ಕರ್ನಾಟಕ ವಿಶ್ವವಿದ್ಯಾಲಯ 578 323 1368 945 
16 [5 ವಿಶ್ವವಿದ್ಯಾಲಯ 7 32] 62 25 
17 | ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ 228 86 423 | 150 
18 | ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ 1 67 59 97 86 
19 | ಮ್ಹಂಗೆಕೊರು ವಿಶ್ವವಿದ್ಯಾಲಯ 27 98 547 307 
20 | ರಾಯಚೊರು ವಿಶ್ವವಿದ್ಯಾನಿಲಯ 
ನ್‌್‌ ನಾನಾ ಈ ವಿಶ್ವವಿದ್ಯಾನಿಲಯಗಳು 2020ನೇ ಸಾಲಿನಿಂದ 
| ಸ —_ ನಟ ್ವವಿದ್ಯಾನಿ ಪ್ರಾರಂಭಗೊಂಡಿದ್ದು, ಪ್ರಸ್ತುತ ಯಾವುದೇ ಬೋಧಕ/ 
2 ಕೃಕಶಾಂಗ ವಿಶ್ವವಿದ್ಯಾನಿಲಯ ಬೋಧಕೇತರ ಹುದ್ದೆಗಳು ಸೃಜನೆಯಾಗಿರುವುದಿಲ್ಲ. 
| 23 | ಮಂಡ್ಯ ವಿಶ್ವವಿದ್ಯಾನಿಲಯ id 5 
ಒಟ್ಟು ಹುದ್ದೆಗಳ ಸಂಖ್ಯೆ | 3897 1904 | 8485 | 5233 


2 


(ಆ)| ಖಾಲಿ ಹುದ್ದೆಗಳಿಂದ ಪಾಠ, ಇಲ್ಲ. 
ಮೌಲ್ಯಮಾಪನ, ಫಲಿತಾಂಶ 
ವಿಳಂಭಕ್ಕೆ "ರಾಜ್ಯದ ವಶ್ವವಿದ್ಯಾನಿಲಯಗಳಲ್ಲಿ ಶೇ. 50ಕ್ಕಿಂತ ಹೆಚ್ಚು ಬೋಧಕ ಹುದ್ದೆಗಳು ಹಾಗೂ 
ಕಾರಣವಾಗುತ್ತಿರುವುದು ಶೇ. 40ಕ್ಕಿಂತ ಹೆಚ್ಚು ಬೋಧಕೇತರ ಹುದ್ದೆಗಳು ಭರ್ತಿಯಾಗಿರುತ್ತವೆ. ಆದಾಗ್ಯೂ ಸಹ, ವಿದ್ಯಾರ್ಥಿಗಳ 
ಸರ್ಕಾರದ ಗಮನದಲ್ಲಿ | ಪಾಠಪ್ರವಚನಕ್ಕೆ ತೊಂದರೆಯಾಗದಂತೆ ಅರ್ಹ ವಿದ್ಯಾರ್ಹತೆಯನ್ನು ಹೊಂದಿರುವ ಅತಿಥಿ 
ಸಯ ಉಪನ್ಯಾಸಕ/ತಾತ್ಕಾಲಿಕ ಉಪನ್ಯಾಸಕರುಗಳನ್ನು ನೇಮಕ ಮಾಡಿಕೊಂಡು ವಿಶ್ವವಿದ್ಧಾನಿಲಯಗಳಲ್ಲಿ 
ಶೈಕ್ಷಣಿಕ ಚಟುವಟಕೆಗಳನ್ನು ನಡೆಸಲಾಗುತ್ತಿದೆ. ವಿಶ್ವವಿದ್ಯಾನಿಲಯದ ಆಡಳಿತಾತ್ಮಕ ಚಟುವಟಿಕೆಗಳಿಗೆ 
ತೊಂದರೆಯಾಗದಂತೆ ಗುತ್ತಿಗೆ/ ಹೊರಗುತ್ತಿಗೆನಿಯೋಜನೆ ಮೇಲೆ ಸಿಬ್ಬಂದಿಗಳನ್ನು ನೇಮಕ 
ಮಾಡಿಕೊಂಡು" ಆಡಳಿತಾತ್ಮಕ ಚಟುವಟಿಕೆಗಳನ್ನು ಸುಗಮವಾಗಿ ನಡೆಸಲಾಗುತ್ತಿದೆ. 
ವಿಶ್ವವಿದ್ಯಾನಿಲಯಗಳಲ್ಲಿ ಮೌಲ್ಯಮಾಪನ ಮಾಡಿ, ಪರೀಕ್ಷಾ ಫಲಿತಾಂಶವನ್ನು ಪ್ರಕಟಿಸುವಲ್ಲಿ 
ವಿಳಂಭವಾಗಿರುವುದಿಲ್ಲ. 
(ಇ) ಖಾಲಿ ಇರುವ ಬೋಧಕ] ಆರ್ಥಿಕ ಇಲಾಖೆಯ ಸುತ್ತೋಲೆ ಸಂ. ಆಇ 03 ಬಿಇಎಂ 2020, ದಿನಾಂಕ: 06-07- 
ನು ಭ್ಯೋಢಕೀಶನ 2020ರಲ್ಲಿ "ರಾಜ್ಯದಲ್ಲಿ. ಕೋವಿಡ್‌-!ನಿಂದ_ ಉಂಟಾದ. ಪರಿಸ್ಥಿತಿಯನ್ನು ನಿಭಾಯಿಸಿ. ಆರ್ಥಿಕ. 
[ಹುದ್ದೆಗಳನ್ನು ಭರ್ತಿ ರ : ಸ 
ಮಾಡಲಾಗುವುದು ಸ್ಥಿತಿಯನ್ನು ಸುಸ್ಥಿತಿಗೆ ತರುವ ನಿಟ್ಟಿನಲ್ಲಿ ಸಂಪನ್ಮೂಲವನ್ನು ಕ್ರೋಢೀಕರಿಸುವುದು ಅಗತ್ಯವಾಗಿರುತ್ತದೆ. 
ಯಾವಾಗ ಇದಕ್ಕಾಗಿ. ಸರ್ಕಾರದ ವೆಚ್ಚದ ಬಾಬ್ರಿನಲ್ಲಿ ಮಿತವ್ಯಯ ಪಾಲಿಸುವ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ 
2020-21ನೇ ಸಾಲಿನ ಆರ್ಥಿಕ ವರ್ಷದಲ್ಲಿ ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗಳು ಮತ್ತು ಬ್ಯಾಕ್‌ 
ಲಾಗ್‌ ಹುದ್ದೆಗಳೂ ಸೇರಿದಂತೆ ಎಲ್ಲಾ ನೇರ ನೇಮಕಾತಿ ಹುದ್ದೆಗಳನ್ನು ಭರ್ತಿ ಮಾಡುವುದನ್ನು 
ಮುಂದಿನ ಆದೇಶದವರೆಗೆ ತಡೆಹಿಡಿಯಲಾಗಿರುತ್ತದೆ. 
ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವ ಸಂಬಂಧ ವಿಧಿಸಿರುವ ನಿರ್ಬಂಧಗಳನ್ನು ಆರ್ಥಿಕ 
ಇಲಾಖೆಯು ತೆರವುಗೊಳಿಸಿದ ನಂತರ ವಿಶ್ವವಿದ್ಯಾನಿಲಯಗಲಲ್ಲಿ ಖಾಲಿ ಇರುವ ಬೋಧಕ ಮತ್ತು 
ಬೋಧಕೇತರ ಹುದ್ದೆಗಳನ್ನು ನಿಯಮಾನುಸಾರ ಭರ್ತಿ ಮಾಡಿಕೊಳ್ಳಲು ಕ್ರಮವಹಿಸಲಾಗುವುದು. 


_ ಕ 
ಸಂಖ್ಯೆ: ಇಡಿ 94 ಯುಎನ್‌ಇ 2021 


(ಡಾ: ಅಶ್ವಥ್‌ ನಾರಾಯಣ ಸಿ.ಎನ್‌.) 
ಉಪ ಮುಖ್ಯಮಂತ್ರಿಗಳು 
(ಉನ್ನತ ಶಿಕ್ಷಣ. ಐಟಿ & ಬಿಟಿ, 
ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ, 
ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ). 


